ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 373 
ಸದಸ್ಯರ ಹೆಸರು ಶ್ರೀ ಶಶಿಲ್‌ ಜ ನಮೋಶಿ (ಶಿಕ್ಷಕರ ಕೇತು) 
ಉತ್ತರಿಸಬೇಕಾದ ದಿನಾಂಕ 15.12.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪುಶ್ನೆ ಉತ್ತರ 


(ಅ) ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲ್ಲೂಕಿನ 


ಸಂಭವಿಸಿದೆ ಹಾಗೂ ಇದರಿಂದ ಆಗಿರುವ ಹಾನಿ 
ಎಷ್ಟು; (ವಿವರ ಒದಗಿಸುವುದು) 


ಗಡಿಕೇಶ್ವರ ಗ್ರಾಮದಲ್ಲಿ ಎಷ್ಟು ಸಾರಿ ಭೂಕಂಪ 


ಕಲಬುರಗಿ ಜಲಯ ಚಿಂಚೋಳಿ ತಾಲ್ಲೂಕಿನ ಗಡಿಕೇಶ್ವರ | 
ಗ್ರಾಮದಲ್ಲಿ KSNDMC Seismic Monitoring Stations 
Network ಪ್ರಕಾರ ಎರಡು ಭಾರಿ ಭೂ ಕಂಪನವಾಗಿದೆ, 

1) 11:10:2021:21:55:18, 1.6 KM NNE of Gadikeshwar 
Gp, Chincholi Taluk, Magnitude-4.0, Depath-5.0 KM, 

2) 12:10:2021:08:18:51 1.5 KMs SE of gadikeshwar GP, 
Chincholi Taluk, Magnitude-2.8, Depath-8.0 KM 


ಇದರಿಂದ ಸದರಿ ಗ್ರಾಮದಲ್ಲಿ 5 ಮನೆಗಳು 
ಅಲ್ಪಪ್ರಮಾಣದಲ್ಲಿ ಹಾನಿಯಾಗಿದ್ದು ಈಗಾಗಲೇ 
ಸಂಬಂಧಿಸಿದ ಫಲಾನುಭವಿಗಳಿಗೆ NDRF/SDRF 


ಮಾರ್ಗಸೂಚಿನ್ವಯ ಪರಿಹಾರ ವಿತರಿಸಲಾಗಿದೆ. 


(ಆ) ಗಡಿಕೇಶ್ವರ ಗ್ರಾಮದಲ್ಲಿ ಭೂ 
ಕಂಪನದಿಂದ ಹಾನಿಗೆ ಒಳಗಾದ ಜನರಿಗೆ 
ಸರ್ಕಾರದಿಂದ ಒದಗಿಸಿರುವ ಪರಿಹಾರಗಳೇನು; 
(ವಿವರ ಒದಗಿಸುವುದು) 


ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲ್ಲೂಕಿನ ಗಡಿಕೇಶ್ವರ 
ಗ್ರಾಮದ ಜನರು ಭಯಭೀತರಾಗಿರುವುದರಿಂದ ಅವರ 
ಚೇಡಿಕೆಯಂತೆ 853 ಮನೆಗಳ ಮುಂದೆ ತಾತ್ಕಾಲಿಕವಾಗಿ 
ಟಿನ್‌ ಶೆಡ್‌ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ 
ಮಾಡುವಂತೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಕೋರಿರುತ್ತಾರೆ. 
ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನುಸಾರ ತಾತ್ಕಾಲಿಕ ಶೆಡ್‌ 
ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರದ SDRF/NDRF 
ಮಾರ್ಗಸೂಚಿಯನ್ವಯ ಅವಕಾಶವಿರುವುದಿಲ್ಲ. 


ಇ) ಈ ಭೂಕಂಪನಕ್ಕ ಕಾರಣಗಳೇನು | ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಮತ್ತು ಕಾಳಗಿ ತಾಲ್ಲೂಕಿನ 
ಎಂಬುದರ ಬಗ್ಗೆ ವೈಜ್ಞಾನಿಕವಾಗಿ ಸಮೀಕ್ಷೆ | ಕೆಲ ಗ್ರಾಮಗಳಲ್ಲಿ ಪದೇ ಪದೇ ಭೂ ಕಂಪನ 
ನಡೆಸಲಾಗಿದೆಯೇ;: ಹಾಗೂ ಭಯಭೀತಿ ಜನತೆಗೆ | ಸಂಭವಿಸುತ್ತಿರುವ ಬಗ್ಗೆ ಹೈದ್ರಾಬಾದ್‌, ದೆಹಲಿ, 
ಸೂಕ್ತ ಮಾರ್ಗದರ್ಶನ ಸಾಂತ್ಮನ | ಬೆಂಗಳೂರುನಿಂದ ವಿಶೇಷ ಪರಿಣಿತಿಯುಳ್ಳ ಗಣಿ ಮತ್ತು 
ಒದಗಿಸಲಾಗಿದೆಯೇ? ಭೂ ವಿಜ್ಞಾನಿಗಳನ್ನು ಒಳಗೊಂಡ ತಂಡ 
ದಿನಾಂಕ:08.11.2021 ಮತ್ತು ದಿನಾ೦ಕ:09.11.2021 ರಂದು 
ಭೂ ಕಂಪನ ಫೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಧ್ಯಯನ 
ಮಾಡಿ ಭೂ ಕಂಪನ ಕುರಿತು ಅಧ್ಯಯನ ವರದಿಯನ್ನು 
ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಅದರಂತೆ, ಜನರಿಗೆ 
ಭೂಕಂಪನಕ್ಕೆ ಕಾರಣಗಳ ಕುರಿತು ತಿಳುವಳಿಕೆಯನ್ನು 

LL ನೀಡಲಾಗಿದೆ. 
ಸ್‌ 

ಕಂಇ 531 ಟಿಎನ್‌ಆರ್‌ 2021 ಯ್‌ 

pa ತ್‌್‌ 


2 
(ರ್‌. ಅಶೋಕ) 
ಕಂದಾಯ ಸಚಿವರು 


